A ) 


S 


ಕರ್ನಾಟಕ ರಾಜ್ಯಪತ್ರ 


.. 


. 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ | ಬೆಂಗಳೂರು, ಗುರುವಾರ , ಸೆಪ್ಟೆಂಬರ್ ೬ , ೨೦೧೨ ( ಭಾದ್ರಪದ ೧೫, ಶಕ ವರ್ಷ ೧೯೩೪) ಸಂಚಿಕೆ 

ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಆಇ 93 ಆಖಿ 2012, ಬೆಂಗಳೂರು, ದಿನಾಂಕ: 11 - 07 - 2012. 


ಶ್ರೀಮತಿ ಸಾವಿತ್ರಿ, ಸಹಾಯಕ ಲೆಕ್ಕಾಧಿಕಾರಿ, ತಾಲ್ಲೂಕು ಪಂಚಾಯತ್, ಗುಬ್ಬಿ ಇವರನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ 
ಇಲಾಖೆಯ ಎಂ. ಜಿ.ಎನ್. ಆರ್.ಇ.ಜಿ.ಎ. ವಿಭಾಗದಲ್ಲಿ ಖಾಲಿ ಇರುವ ಗ್ರೂಪ್- ಬಿ ವೃಂದದ ಸಹಾಯಕ ನಿರ್ದೇಶಕರ ಹುದ್ದೆಗೆ ಸ್ವಂತ ವೇತನ ಶ್ರೇಣಿಯಲ್ಲಿ 
ನೇಮಿಸಲು ಇವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ 
ಇಲಾಖೆಯ ವಶದಲ್ಲಿಯೇ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ . ಲಕ್ಷ್ಮಣ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1101 

ಆರ್ಥಿಕ ಇಲಾಖೆ ( ಆಡಳಿತ & ಮುಂಗಡ) 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 111 ಎಲ್ ಎಜಿ 2012 , ಬೆಂಗಳೂರು, ದಿನಾಂಕ : 18- 7 - 2012 
ಶ್ರೀ ಜಿ.ಆರ್‌. ಹರಿಕುಮಾರ್‌, ಜಿಲ್ಲಾ ಸರ್ಕಾರಿ ವಕೀಲರು, ಚಿಕ್ಕಬಳ್ಳಾಪುರ ಜಿಲ್ಲೆ, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ 
ಮತ್ತು ಸೇವಾ ಷರತ್ತುಗಳು ) ನಿಯಮಗಳು, 1977ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ದಿನಾಂಕ : 5-6- 2012 ರಿಂದ ಜಾರಿಗೆ ಬರುವಂತೆ 
ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸರ್ಕಾರಿ 
ವಕೀಲರ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಪಿ . ನಾಗರಾಜ 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ -1), 
ಪಿ . ಆರ್ . 1102 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


( ೬೮೫ ) 


೬೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೬ , ೨೦೧೨ 


ಭಾಗ - ೨ 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 306 ಎಲ್‌ಸಿಎಲ್ 2012 , ಬೆಂಗಳೂರು, ದಿನಾಂಕ : 17 -7 - 2012 
ಪ್ರಾವಿನ್ಶಿಯಲ್‌ ಇನ್‌ಸಾಲ್ವೆನ್ಸಿ ಅಧಿನಿಯಮ 1920 (ಕೇಂದ್ರ ಅಧಿನಿಯಮ 1920ರ 5) ನಿಯಮ 57ರ ಉಪ ನಿಯಮ (1)ರಲ್ಲಿ ಮತ್ತು 
ಪ್ರಾವಿನ್ಶಿಯಲ್ ಇನ್ಸಾಲ್ವೆನ್ಸಿ (ಕರ್ನಾಟಕ ಎಕ್ಸ್ಟೆನ್‌ಷನ್ ಅಂಡ್ ಅಮೆಂಡ್‌ಮೆಂಟ್) ಅಧಿನಿಯಮ 1962ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಬಳಸಿಕೊಂಡು ಕರ್ನಾಟಕ ಸರ್ಕಾರವು ಶ್ರೀ ಬಿ. ಪ್ರಸನ್ನ , ಬಿನ್ ಬಿ.ಹೆಚ್. ಬಾಬು, ವಕೀಲರು, ನಂ . 135 , 8ನೇ ಎ ಮುಖ್ಯ ರಸ್ತೆ , 3ನೇ ಹಂತ, 
3ನೇ ವಿಭಾಗ, ಬಸವೇಶ್ವರ ನಗರ, ಬೆಂಗಳೂರು- 79 ಇವರನ್ನು ದಿನಾಂಕ : 17 -7 - 2012 ರಿಂದ ಮೂರು ವರ್ಷಗಳ ಅವಧಿಗೆ ಅಥವಾ 
ಮುಂದಿನ ಆದೇಶದವರೆಗೆ (ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ) ಬೆಂಗಳೂರು ಜಿಲ್ಲೆಯ ಅಫಿಷಿಯಲ್ ರಿಸೀವರನ್ನಾಗಿ ಮತ್ತೊಂದು 
ಅವಧಿಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಕೆ. ಲಕ್ಷ್ಮೀನರಸಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2 ), 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಪಿ . ಆರ್ . 1103 


ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಇ 44 ಎಲ್‌ಎಸ್‌ಐ 2012 , ಬೆಂಗಳೂರು, ದಿನಾಂಕ : 17 -7 -2012 
ಕರ್ನಾಟಕ ಲೋಕ ಸೇವಾ ಆಯೋಗವು ದಿನಾಂಕ : 23 -1- 2012 ರಂದು ಪ್ರಕಟಿಸಿರುವ ಅಧಿಸೂಚನೆ ಸಂಖ್ಯೆ : ಪಿಎಸ್‌ಸಿ 26 ಆರ್‌ಟಿಬಿ 
2011ರ ಪಟ್ಟಿಯಲ್ಲಿ ಆಯ್ಕೆಯಾದ 95 ಅಭ್ಯರ್ಥಿಗಳ ಪೈಕಿ ಈ ಕೆಳಕಂಡ 16 ಅಭ್ಯರ್ಥಿಗಳಿಗೆ ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳು 
ಇಲಾಖೆಯಲ್ಲಿ ವಿಮಾ ವೈದ್ಯಾಧಿಕಾರಿ ಹುದ್ದೆಗೆ ವೇತನ ಶ್ರೇಣಿ ರೂ . 28100 - 700 - 28800 - 800 - 33600 - 900 - 39000 - 1050 - 45300 - 1200 -50100 
ಗಳಲ್ಲಿ ತಾತ್ಕಾಲಿಕವಾಗಿ ಈ ಕೆಳಗೆ ನಮೂದಿಸಿರುವ ನಿಬಂಧನೆ ಮತ್ತು ಷರತ್ತುಗಳಿಗೆ ಒಳಪಟ್ಟು ಈ ತಕ್ಷಣದಿಂದ ಜಾರಿಗೆ ಬರುಬಂತೆ ನೇಮಿಸಲಾಗಿದೆ. 


ಕ್ರಮ 


ಕೆ. ಪಿ. ಎಸ್ . ಸಿ. 
ಕ್ರಮ ಸಂಖ್ಯೆ 


ವಿಮಾ ವೈದ್ಯಾಧಿಕಾರಿಗಳ ಹೆಸರು 


ನಿಯುಕ್ತಿಗೊಳಿಸಲಾದ ಸ್ಥಳ 


ಸಂ . 


1 


2 


| ಕಾ . ರಾ . ವಿ. ಆಸ್ಪತ್ರೆ, ಮಂಗಳೂರು 


ಡಾ|| ವೇಣುಗೋಪಾಲ್ ಕೆ . 
ಲೈಟ್ ಹೌಸ್, ಮಲ್ಲೇಶ್ವರನಗರ, ರೈಲ್ವೇ ಕಾಂಪೌಂಡ್ ಹತ್ತಿರ, 
ಅರಸಿಕೆರೆ, ಹಾಸನ ತಾಲ್ಲೂಕು-573103 


ಕಾ . ರಾ . ವಿ . ಚಿಕಿತ್ಸಾಲಯ , ಸೆಂಟ್ರಲ್, ಮೈಸೂರು 


ಡಾ|| ಪ್ರದೀಪ್ ಕುಮಾರ್ ಎಲ್. 
ನಂ . 24 , ಮಂಜುನಾಥ ನಗರ, ಪುರಲೆ , 
ಹೊಲೆಬೆನವಳ್ಳಿ ಅಂಚೆ, ಶಿವಮೊಗ್ಗ- 577222 


13 


ಕಾ . ರಾ . ವಿ . ಚಿಕಿತ್ಸಾಲಯ , ಸೆಂಟ್ರಲ್ , ಮೈಸೂರು 


ಡಾ|| ಶ್ವೇತಾ ಜಿ. ಎಲ್. 
ನಂ . 216 , ಶ್ರೀ ಚನ್ನಕೇಶವ ನಿಲಯ ಮಲ್ಲೇಶ್ವರಂ ದೇವಸ್ಥಾನದ 
ಎದಿರು ಶಂಕರಿಪುರಂ , ಹಾಸನ - 573201 


4 , 


| 


17 


ಕಾ . ರಾ . ವಿ . ಚಿಕಿತ್ಸಾಲಯ , ಕುಣಿಗಲ್ 


ಡಾ|| ಪ್ರತಿಮಾ ಆರ್. ಪೂರ್ಣಿಮಾ, 
5ನೇ ಅಡ್ಡ ರಸ್ತೆ, 5ನೇ ಮುಖ್ಯ ರಸ್ತೆ, 1ನೇ ಬ್ಲಾಕ್ 
ಕುವೆಂಪುನಗರ , ತುಮಕೂರು- 572103 


| 


31 


ಕಾ . ರಾ . ವಿ . ಆಸ್ಪತ್ರೆ, ಮೈಸೂರು 


ಡಾ|| ರವಿಕಿರಣ್ ಕೆ . ಎಂ . 

ನಂ . 127/ ಎ. ಭೈರವೇಶ್ವರ ನಿಲಯ , 3ನೇ ಅಡ್ಡರಸ್ತೆ, ಅವಲಕ್ಕಿ 
ಮಿಲ್ ರಸ್ತೆ, ಶಂಕರನಗರ, ಮಂಡ್ಯ - 571401 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಸೆಪ್ಟೆಂಬರ್ ೬ , ೨೦೧೨ 


೬೮೭ 


ಕ್ರಮ | ಕೆ. ಪಿ . ಎಸ್ . ಸಿ. 

ಕ್ರಮ ಸಂಖ್ಯೆ 


ವಿಮಾ ವೈದ್ಯಾಧಿಕಾರಿಗಳ ಹೆಸರು 


ನಿಯುಕ್ತಿಗೊಳಿಸಲಾದ ಸ್ಥಳ 


ಸಂ . 


ಶ್ರೇಯ 


2 


ಕಾ . ರಾ . ವಿ . ಆಸ್ಪತ್ರೆ, ಮೈಸೂರು 


_ 43 


ಕಾ . ರಾ . ವಿ . ಆಸತ್ರೆ, ದಾವಣಗೆರೆ 


44 


ಕಾ . ರಾ . ವಿ . ಚಿಕಿತ್ಸಾಲಯ , ಜಯನಗರ , ಬೆಂಗಳೂರು 


| 


50 


ಕಾ . ರಾ . ವಿ . ಚಿಕಿತ್ಸಾಲಯ , ಬಿನ್ನಿಪೇಟೆ, ಬೆಂಗಳೂರು 


52 


ಕಾ . ರಾ . ವಿ . ಆಸತ್ರೆ, ಬೆಳಗಾವಿ. 


ಕಾ . ರಾ . ವಿ . ಚಿಕಿತ್ಸಾಲಯ , ಯಲಹಂಕ, ಬೆಂಗಳೂರು 


ಡಾ || ಮಧುಕುಮಾರ್ ಬಿ . ಎಸ್ . 
ನಂ . 18/20, 5ನೇ ಅಡ್ಡರಸ್ತೆ, ಕೋಗಿಲು ವಿಲೇಜ್, ಯಲಹಂಕ 
ಅಂಚೆ, ಯಲಹಂಕ, ಬೆಂಗಳೂರು- 560064 
ಡಾ | ಹರೀಶ್ ಎನ್. ಬಿ . 
ಜನತಾ ಕಾಲೋನಿ, ತಾಳಿಕಟ್ಟೆ, ತಾಳಿಕಟ್ಟೆ ಅಂಚೆ, ಹೊಳಲ್ಕೆರೆ, 
ಚಿತ್ರದುರ್ಗ - 577539 
ಡಾ|| ಅರುಣ್ ಮೋಹನ್ ಆರ್. 
ನಂ . 132 , ಸಿದ್ದೇಶ್ವರ ಪ್ರಸನ್ನ , 2ನೇ ಮುಖ್ಯ ರಸ್ತೆ, 
4ನೇ ಬ್ಲಾಕ್ , ಬನಶಂಕರಿ 3ನೇ ಹಂತ, 3ನೇ ಫೇಸ್, 
ಬೆಂಗಳೂರು- 560085 
ಡಾ || ಪ್ರಿಯಾ, 
ನಂ . 2 - 907 /14/ 43, ಗುರುಸಂಗಮೇಶ ನಿಲಯ , 
ಗುಬ್ಬಿ ಕಾಲೋನಿ, ಗುಲ್ಬರ್ಗಾ -585106 
ಡಾ|| ಮಂಜುನಾಥ್ ಎನ್, ಕಳಸಣ್ಣವರ್, 
ನಂ . 224, ದಸ್ತಿಕೊಪ್ಪ, ಬೈಲಹೊಂಗಲ , ಬೆಳಗಾವಿ - 591153 . 
ಡಾ || ನಿವೇದಿತಾ ಡಿ. 
ನಂ . 313 , 1ನೇ ವಾರ್ಡ್, ಸೋಮೇಶ್ವರ ಎಕ್ಸ್ಟೆನ್ಸನ್, 
ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 
ಬೆಂಗಳೂರು- 561203 
ಡಾ|| ಆನಂದ್ ಯಮನಿ, 
ನಂ . 27/ ಬಿ , ಗುರುವಾರ್ ಪೇಟ್, ಗೌರಿ ಗುಡಿ ಹತ್ತಿರ, 
ಗೋಕಾಕ್ , ಬೆಳಗಾವಿ - 591307 
ಡಾ || ಶ್ರೀಧರ್‌ ಪಿ .ಎನ್ . 
ನಂ . 13 , ಪೋತಗನಹಳ್ಳಿ, ಕೊರಟಗೆರೆ ಅಂಚೆ, 
ತುಮಕೂರು- 572129 
ಡಾ || ಬಸವರಾಜ್ ಎಫ್ ಹರಿಜನ್, 
ನಂ . 75, ಕುಂಟನಹೊಸಹಳ್ಳಿ, ಹಾನಗಲ್, ಹಾವೇರಿ- 571104 
ಡಾ | ವಿಶ್ವೇಶ್ವರಯ್ಯ , 
10 -3 - 36 /ಎ , ಕೇರಾಫ್, ಎಸ್. ಜಿ. ಜೀವಂಗಿ, 
ಎನ್. ವಿ . ಲೇಔಟ್ , ಐತಾಳ್ ನಗರ್, ಗುಲ್ಬರ್ಗಾ - 585103 | 
ಡಾ|| ಎಸ್ . ದಿವ್ಯಕಿರಣ್, 
ನಂ . 440 , ಹರೀಶ್, ಎಲೆಕ್ಟಿಕಲ್ಸ್ ಮೇಲೆ, 
ಆರ್. ಎಂ . ನಗರ್‌ ರಸ್ತೆ, ಕಲ್ಕೆರೆ, ಬೆಂಗಳೂರು ಪೂರ್ವ, 
ಬೆಂಗಳೂರು- 560043 


79 


| ಕಾ . ರಾ. ವಿ. ಚಿಕಿತ್ಸಾಲಯ , ಕೊತ್ವಾಲಗಲ್ಲಿ, ಬೆಳಗಾವಿ. 


83 


ಕಾ . ರಾ . ವಿ . ಚಿಕಿತ್ಸಾಲಯ , ದಾಸರಹಳ್ಳಿ , ಬೆಂಗಳೂರು 


ಕಾ . ರಾ . ವಿ. ಆಸ್ಪತ್ರೆ , ಹುಬ್ಬಳ್ಳಿ 


86 


| ಕಾ. ರಾ.ವಿ. ಚಿಕಿತ್ಸಾಲಯ , ವಾಡಿ ಗುಲ್ಬರ್ಗಾ ಜಿಲ್ಲೆ 


16. 


65 


ಕಾ . ರಾ . ವಿ. ಚಿಕಿತ್ಸಾಲಯ , ಪ್ರೇಜರ್‌ಟೌನ್, 
ಬೆಂಗಳೂರು 


ಷರತ್ತುಗಳು : 
1. ನೇಮಕಾತಿ ಹೊಂದಿದ ಅಭ್ಯರ್ಥಿಯು ಎರಡು ವರ್ಷಗಳ ಖಾಯಂಪೂರ್ವ ಸೇವಾವಧಿಯಲ್ಲಿ ನಿಗಧಿಪಡಿಸಲಾಗಿರುವ ಇಲಾಖಾ ಪರೀಕ್ಷೆಗಳಲ್ಲಿ 

ಉತ್ತೀರ್ಣರಾಗತಕ್ಕದ್ದು. 
ಅಭ್ಯರ್ಥಿಯು ನಿರ್ದೇಶಕರು, ಕಾ . ರಾ . ವಿ. ಯೋಜನೆ ವೈದ್ಯಕೀಯ ಸೇವೆಗಳು, ರಾಜಾಜಿನಗರ, ಬೆಂಗಳೂರು ಇವರ ಮುಂದೆ 
ಈ ಅಧಿಸೂಚನೆಯು ನೋಂದಾಯಿತ ಅಂಚೆಯ ಮೂಲಕ ತಲುಪಿದ 15 ದಿನಗಳ ಒಳಗಾಗಿ ತಮ್ಮ ಸ್ವಂತ ಖರ್ಚು ವೆಚ್ಚದಲ್ಲಿ 
ಹಾಜರಾಗತಕ್ಕದ್ದು . ತಪ್ಪಿದಲ್ಲಿ, ನೇಮಕಾತಿ ಆದೇಶವನ್ನು ಯಾವುದೇ ಸೂಚನೆ ಇಲ್ಲದೆ ರದ್ದುಪಡಿಸಲಾಗುವುದು 


ಹಾಶಿ 


೬೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೬ , ೨೦೧೨ 


ಭಾಗ - ೨ 


3. ಅಭ್ಯರ್ಥಿಯು ಎಲ್ಲಾ ಮೂಲ ದಾಖಲೆಗಳನ್ನು ಅಂದರೆ ವಿಮಾ ವೈದ್ಯಾಧಿಕಾರಿ ಹುದ್ದೆಗೆ ಗೊತ್ತುಪಡಿಸಿರುವ ವಿದ್ಯಾರ್ಹತೆಯ ಅಂಕಪಟ್ಟಿ 

ಪದವಿ ಪ್ರಮಾಣ ಪತ್ರ ಜನ್ಮ ದಿನಾಂಕದ ದಾಖಲೆ ಹಾಗೂ ಇಬ್ಬರು ಗೌರವಾನ್ವಿತ ವ್ಯಕ್ತಿಗಳಿಂದ ನಡವಳಿಕೆ ಪ್ರಮಾಣ ಪತ್ರ ಇತ್ಯಾದಿಗಳನ್ನು 

ನಿರ್ದೇಶಕರು, ಕಾ . ರಾ . ವಿ . ಯೋಜನೆ ವೈದ್ಯಕೀಯ ಸೇವೆಗಳು ಇವರ ಮುಂದೆ ಹಾಜರುಪಡಿಸತಕ್ಕದ್ದು . 
4. ಇವರ ನೇಮಕಾತಿ ಮತ್ತು ಸೇವಾ ಷರತ್ತುಗಳು, ಜಾರಿಯಲ್ಲಿರುವ ನಿಯಮಗಳು ಮತ್ತು ಮುಂದೆ ಜಾರಿ ಮಾಡಲಿರುವ ಆದೇಶಗಳ 

ಪ್ರಕಾರ ಇರುತ್ತದೆ. 
5. ಕರ್ನಾಟಕ ಲೋಕ ಸೇವಾ ಆಯೋಗವು ನೀಡಿರುವ ಆಯ್ಕೆಪಟ್ಟಿಯ ಜೇಷ್ಠತಾ ಪಟ್ಟಿಯ ಕ್ರಮ ಸಂಖ್ಯೆಯ ಆಧಾರದ ಮೇಲೆ 

ಜೇಷ್ಠತೆಯನ್ನು ಪರಿಗಣಿಸಲಾಗುವುದು. 
6. ಅಭ್ಯರ್ಥಿಯು ಪ್ರಭಾರ ವರ್ಗಾವಣೆಯ ಪ್ರಮಾಣ ಪತ್ರಗಳನ್ನು ನಿರ್ದೇಶಕರು, ಕಾ. ರಾ.ವಿ. ಯೋಜನೆ ವೈದ್ಯಕೀಯ ಸೇವೆಗಳು, ರಾಜಾಜಿನಗರ, 

ಬೆಂಗಳೂರು ಇವರಿಗೆ ಸಲ್ಲಿಸತಕ್ಕದ್ದು. 
7. ಸ್ನಾತಕೋತ್ತರ ವ್ಯಾಸಂಗ ಮಾಡುತ್ತಿದ್ದಲ್ಲಿ ಸ್ನಾತಕೋತ್ತರ ವ್ಯಾಸಂಗವನ್ನು ಮುಂದುವರಿಸಲು ಅನುಮತಿಯನ್ನು ನೀಡಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಗೋವಿಂದಸ್ವಾಮಿ 

ಪೀಠಾಧಿಕಾರಿ , 
ಪಿ. ಆರ್ . 1104 

ಕಾರ್ಮಿಕ ಇಲಾಖೆ ( ಕಾ. ರಾ .ವಿ. ಯೋ ( ವೈ) ಸೇವೆಗಳು). 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 52 ಎಟಿಎಸ್ 2012 , ಬೆಂಗಳೂರು, ದಿನಾಂಕ : 20 - 7 -2012 


ಕಂದಾಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತಹಶೀಲ್ದಾರ್‌ ವೃಂದದ ಈ ಕೆಳಕಂಡ ಅಧಿಕಾರಿಗಳನ್ನು ಸಾರ್ವಜನಿಕ / 
ಆಡಳಿತ ಹಿತದೃಷ್ಟಿಯಿಂದ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಕ್ಕೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವರ್ಗಾಯಿಸಿ ಆದೇಶಿಸಿದೆ. 


ಕ್ರ. ಸಂ . | ತಹಶೀಲ್ದಾರರ ಹೆಸರು ಮತ್ತು ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ 
1. ಶ್ರೀ ರವೀಂದ್ರ ಕರಲಿಂಗಣ್ಣವರ, ತಹಶೀಲ್ದಾರ್‌, 

( ಸ್ಥಳ ನಿರೀಕ್ಷಣೆಯಲ್ಲಿರುವವರು) 
| ಶ್ರೀಮತಿ ಜಯಶ್ರೀ ಶಿಂತ್ರಿ, ಕಾರ್ಯದರ್ಶಿ , 
ಹುಬ್ಬಳ್ಳಿ- ಧಾರವಾಡ ಅಭಿವೃದ್ಧಿ ಪ್ರಾಧಿಕಾರ 


ವರ್ಗಾಯಿಸಿ ನೇಮಿಸಿದ ಸ್ಥಳ 
ಶ್ರೀಮತಿ ಜಯಶ್ರೀ ಶಿಂತ್ರಿ, ಕಾರ್ಯದರ್ಶಿ , 
ಹುಬ್ಬಳ್ಳಿ - ಧಾರವಾಡ ಅಭಿವೃದ್ಧಿ ಪ್ರಾಧಿಕಾರ ಇವರ ಜಾಗಕ್ಕೆ 
ಶ್ರೀ ಎಸ್. ಎಸ್. ಬಿರಾದಾರ್, ತಹಶೀಲ್ದಾರ್‌, 
ಹುಬ್ಬಳ್ಳಿ ಇವರ ಜಾಗಕ್ಕೆ 


2 . ಸ್ವಂತ ಕೋರಿಕೆ ಮೇಲೆ ವರ್ಗಾವಣೆಗೊಂಡಿರುವವರು ಸೇರುವಿಕೆ ಕಾಲ, ವರ್ಗಾವಣೆ ಹಾಗೂ ಇನ್ನಿತರೆ ಯಾವುದೇ ಭತ್ಯೆಗಳಿಗೆ 
ಅರ್ಹರಿರುವುದಿಲ್ಲ. ಉಳಿದ ವರ್ಗಾವಣೆಯು ಸಾರ್ವಜನಿಕ ಹಿತದೃಷ್ಟಿಯ ವರ್ಗಾವಣೆಯಾಗಿರುವುದರಿಂದ ನಿಯಮಾನುಸಾರ ಸೇರುವಿಕೆ ಕಾಲ ಹಾಗೂ 
ವರ್ಗಾವಣೆ ಭತ್ಯೆಗೆ ಅರ್ಹರಿರುತ್ತಾರೆ . ವರ್ಗಾವಣೆಯಾಗಿರುವ ಅಧಿಕಾರಿಗಳು ಕರ್ತವ್ಯದಿಂದ ಬಿಡುಗಡೆ ಹೊಂದಿ ವರ್ಗಾವಣೆಗೊಂಡ ಸ್ಥಳದಲ್ಲಿ ಕೂಡಲೇ 
ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ವಿ . ರಾಮಲಿಂಗಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1105 

ಕಂದಾಯ ಇಲಾಖೆ (ಸೇವೆಗಳು - 3 ). 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಕಂಇ 43 ಮುಸೇವಿ 2012 , ಬೆಂಗಳೂರು, ದಿನಾಂಕ : 11 - 7 - 2012 


ಧಾರ್ಮಿಕ ದತ್ತಿ ಇಲಾಖೆಯ ಈ ಕೆಳಕಂಡ ಸಮೂಹ- ಎ ದರ್ಜೆ ಕಿರಿಯ ಶ್ರೇಣಿಯ ಅಧಿಕಾರಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ರೂ . 40050 -1050 - 45300 -1200 - 52500 -1350 - 56550ರ ವೇತನ ಶ್ರೇಣಿಯ ಸಮೂಹ- ಎ ದರ್ಜೆ ಹಿರಿಯ 
ಶ್ರೇಣಿಯ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೬ , ೨೦೧೨ 


೬೮೯ 


1. 


2 . 


ಕ್ರ. ಸಂ . | ಹೆಸರು ಪದನಾಮ ಮತ್ತು ಹಾಲಿ ಕಾರ್ಯ ನಿರ್ವಹಿಸುತ್ತಿರುವ ಹುದ್ದೆ ಮುಂಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸುವ ಹುದ್ದೆ 
ಶ್ರೀ ಹೆಚ್ . ಎಂ . ಕಾಳಿ, ಕಾರ್ಯನಿರ್ವಾಹಕ ಅಧಿಕಾರಿ , 

ಕಾರ್ಯನಿರ್ವಾಹಕ ಅಧಿಕಾರಿ , ಶ್ರೀ ಕುಕ್ಕೆ ಸುಬ್ರಹ್ಮಣ್ಯಸ್ವಾಮಿ 
| ಶ್ರೀ ಕುಕ್ಕೆ ಸುಬ್ರಹ್ಮಣ್ಯಸ್ವಾಮಿ ದೇವಸ್ಥಾನ, ಸುಳ್ಯ ತಾಲ್ಲೂಕು, ದೇವಸ್ಥಾನ, ಸುಳ್ಯ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ 
ದಕ್ಷಿಣ ಕನ್ನಡ ಜಿಲ್ಲೆ 

( ಮುಂಬಡ್ತಿ ನೀಡಿ ಅದೇ ಸ್ಥಳದಲ್ಲಿ ಮುಂದುವರೆಸಲು) 
ಶ್ರೀಮತಿ ಎಸ್. ಟಿ . ಸುಧಾ, ಆಯುಕ್ತರ ಕಛೇರಿ, ಕೇಂದ್ರ ಸ್ಥಾನಿಕ | ಕೇಂದ್ರ ಸ್ಥಾನಿಕ ಸಹಾಯಕರು, ಆಯುಕ್ತರ ಕಛೇರಿ, ಧಾರ್ಮಿಕ 
ಸಹಾಯಕರು , ಧಾರ್ಮಿಕ ದತ್ತಿ ಇಲಾಖೆ, ಬೆಂಗಳೂರು 

ದತ್ತಿ ಇಲಾಖೆ , ಬೆಂಗಳೂರು ( ಮುಂಬಡ್ತಿ ನೀಡಿ ಅದೇ ಸ್ಥಳದಲ್ಲಿ 

ಮುಂದುವರೆಸಲು) 
3. ಶ್ರೀ ಆನಂದ ಗ್ರಾಮೋಪಾಧ್ಯೆ , ಸಹಾಯಕ ಆಯುಕ್ತರು, 

ಕಾರ್ಯನಿರ್ವಾಹಕ ಅಧಿಕಾರಿ, ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ, 
ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು 

ಚಾಮುಂಡಿಬೆಟ್ಟ , ಮೈಸೂರು ಜಿಲ್ಲೆ. 
ಧರ್ಮಾದಾಯ ದತ್ತಿಗಳ ಇಲಾಖೆ, ಬೆಳಗಾವಿ 
ಶ್ರೀ ಹೆಚ್. ಎಂ . ಶಿವಲಿಂಗೇಗೌಡ, ಕಾರ್ಯನಿರ್ವಾಹಕ ಅಧಿಕಾರಿ , | ಕಾರ್ಯನಿರ್ವಾಹಕ ಅಧಿಕಾರಿ , ಶ್ರೀ ಮಲೆ ಮಹದೇಶ್ವರ ಸ್ವಾಮಿ 
ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ, ಕೊಳ್ಳೇಗಾಲ ದೇವಸ್ಥಾನ , ಕೊಳ್ಳೇಗಾಲ ತಾಲ್ಲೂಕು, ಚಾಮರಾಜನಗರ ಜಿಲ್ಲೆ 
ತಾಲ್ಲೂಕು, ಚಾಮರಾಜನಗರ ಜಿಲ್ಲೆ 

( ಮುಂಬಡ್ತಿ ನೀಡಿ ಅದೇ ಸ್ಥಳದಲ್ಲಿ ಮುಂದುವರೆಸಲು) 
ಶ್ರೀ ಚಂದ್ರಶೇಖರ ಸಿ. ದಾವಣಗೇರಿ ಕಾರ್ಯ ನಿರ್ವಾಹಕ ಕಾರ್ಯನಿರ್ವಾಹಕ ಅಧಿಕಾರಿ , ಶ್ರೀ ಶ್ರೀಕಂಠೇಶ್ವರಸ್ವಾಮಿ 
ಅಧಿಕಾರಿ, ಶ್ರೀ ಶ್ರೀಕಂಠೇಶ್ವರಸ್ವಾಮಿ ದೇವಸ್ಥಾನ, ನಂಜನಗೂಡು ದೇವಸ್ಥಾನ, ನಂಜನಗೂಡು ತಾಲ್ಲೂಕು, ಮೈಸೂರು ಜಿಲ್ಲೆ 
ತಾಲ್ಲೂಕು, ಮೈಸೂರು ಜಿಲ್ಲೆ 

( ಮುಂಬಡ್ತಿ ನೀಡಿ ಅದೇ ಸ್ಥಳದಲ್ಲಿ ಮುಂದುವರೆಸಲು) 
ಶ್ರೀ ಎಲ್.ಎಸ್. ಮಾರುತಿ ಕಾರ್ಯನಿರ್ವಾಹಕ ಅಧಿಕಾರಿ, ಶ್ರೀ ಕಾರ್ಯನಿರ್ವಾಹಕ ಅಧಿಕಾರಿ, ಕೊಲ್ಲೂರು 
ಘಾಟಿ ಸುಬ್ರಹ್ಮಣ್ಯಸ್ವಾಮಿ ದೇವಸ್ಥಾನ, ದೊಡ್ಡಬಳ್ಳಾಪುರ ತಾಲ್ಲೂಕು, | ಶ್ರೀ ಮೂಕಾಂಬಿಕಾ ದೇವಸ್ಥಾನ , ಕುಂದಾಪುರ ತಾಲ್ಲೂಕು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 

ಉಡುಪಿ ಜಿಲ್ಲೆ. 


5 , 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ.ವಿ. ಶ್ರೀನಿವಾಸ ದೀಕ್ಷಿತ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಮುಜರಾಯಿ ). 


ಪಿ. ಆರ್ . 1106 


ಕಂದಾಯ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಆರ್‌ಡಿ 49 ಎಟಿಎಸ್ 2012, ಬೆಂಗಳೂರು, ದಿನಾಂಕ : 12 -7 - 2012 
ಶ್ರೀಮತಿ ಪ್ರಜ್ಞಾ ಅಮ್ಮೆಂಬಾಳ್ , ತಹಶೀಲ್ದಾರ್, ಮುಖ್ಯ ಆಡಳಿತಾಧಿಕಾರಿಗಳು, ಮೈಷುಗರ್ ಕಂಪನಿ, ಮಂಡ್ಯ ಇವರನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿರ್ದೇಶಕರು, ಪ್ರವಾಸೋದ್ಯಮ ಇಲಾಖೆ, ಖನಿಜ ಭವನ, ಬೆಂಗಳೂರು ಇಲ್ಲಿ ಖಾಲಿ ಇರುವ ಗ್ರೂಪ್‌- ಬಿ 
ಹುದ್ದೆಗೆ ನಿಯೋಜಿಸಲು ಇವರ ಸೇವೆಯನ್ನು ಸಚಿವಾಲಯದ ಪ್ರವಾಸೋದ್ಯಮ ಇಲಾಖೆಯ ವಶಕ್ಕೆ ನೀಡಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಬಿ . ವಿ . ರಾಮಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಸೇವೆಗಳು - 3). 


ಪಿ . ಆರ್ , 1107 


ಕಂದಾಯ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಆರ್‌ಡಿ 407 ಎಲ್‌ಜಿಬಿ 2012 , ಬೆಂಗಳೂರು, ದಿನಾಂಕ : 12 - 7 - 2012 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆರ್‌ಡಿ 88 ಎಲ್‌ಜಿಬಿ 2011 ದಿನಾಂಕ : 4 - 3 - 2011 ನ್ನು ಭಾಗಶಃ ಮಾರ್ಪಡಿಸಿ ಬೆಂಗಳೂರು 
ನಗರ ಜಿಲ್ಲೆಯ ಆನೇಕಲ್ ತಾಲ್ಲೂಕು ಬಗರ್‌ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದ್ದ ಶ್ರೀ ಟಿ. ನಾರಾಯಣ 


೬೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೬ , ೨೦೧೨ 


ಭಾಗ - ೨ 


ಬಿನ್ ತಿಮ್ಮಯ್ಯ ಇವರ ಬದಲಾಗಿ ಶ್ರೀ ರಾಜಶೇಖರ ರೆಡ್ಡಿ ಇವರನ್ನು ಅಧ್ಯಕ್ಷರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ .ಕೆ. ರಾಮಸ್ವಾಮಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1108 

ಕಂದಾಯ ಇಲಾಖೆ ( ಭೂ . ಮಂ - 1). 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 95 ಬೊಪೆಸೆ 2012, ಬೆಂಗಳೂರು, ದಿನಾಂಕ : 11 - 7 - 2012 


ಲೋಕೋಪಯೋಗಿ ಇಲಾಖೆಯ ಅಧಿಸೂಚನೆ ಸಂಖ್ಯೆ : ಲೋಇ/375 /ಸೇಸೆ/2012, ದಿನಾಂಕ : 3 - 7 - 2012 ರಲ್ಲಿ ಶ್ರೀ ಕೆ. ಕೃಷ್ಣಪ್ಪ , 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್, ಶ್ರೀ ಎಸ್. ಬಿ . ಮಲ್ಲಿಕಾರ್ಜುನ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್, ಲೋಕೋಪಯೋಗಿ ಇಲಾಖೆ, 
ಇವರುಗಳನ್ನು ಹಾಗೂ ಅಧಿಸೂಚನೆ ಸಂಖ್ಯೆ : ಲೋಇ/307/ಸೇಸ /2012 , ದಿನಾಂಕ : 2 - 7 -2012 ರಲ್ಲಿ ಶ್ರೀಮತಿ ಪಿ. ಯಶೋಧ, ಸಹಾಯಕ 
ಕಾರ್ಯಪಾಲಕ ಇಂಜಿನಿಯರ್‌, ಲೋಕೋಪಯೋಗಿ ಇಲಾಖೆ, ಇವರನ್ನು ಮರು ಸ್ಥಳನಿಯುಕ್ತಿಗೊಳಿಸಲು ಒಳಾಡಳಿತ ಇಲಾಖೆಯ ವಶಕ್ಕೆ ನೀಡಿದ್ದು, 
ಸದರಿಯವರುಗಳನ್ನು ಕರ್ನಾಟಕ ರಾಜ್ಯ ಪೊಲೀಸ್ ಗೃಹ ನಿರ್ಮಾಣ ನಿಗಮ ನಿಯಮಿತದಲ್ಲಿ ಖಾಲಿ ಇರುವ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ 
ಹುದ್ದೆಗಳಿಗೆ ನಿಯೋಜನೆ ಮೇರೆಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್ .ಕೆ. ನಿಂಗಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು - ಬಿ ) . 


ಪಿ . ಆರ್ . 1109 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 296 ಪಿಪಿಇ 2012, ಬೆಂಗಳೂರು, ದಿನಾಂಕ : 17 -7 - 2012 
ದಂಡ ಪ್ರಕ್ರಿಯಾ ಸಂಹಿತೆ (1978ರ ತಿದ್ದುಪಡಿ ಅಧಿನಿಯಮ) ಮೂಲಕ ತಿದ್ದುಪಡಿಯಾದಂತೆ ದಂಡ ಪ್ರಕ್ರಿಯಾ ಸಂಹಿತೆ 1973ರ 
(1974ರ ಕೇಂದ್ರ ಅಧಿನಿಯಮ ಸಂಖ್ಯೆ 2) ಕಲಂ : 24ರ ಉಪ ಕಲಂ(8) ಮತ್ತು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ 
ಷರತ್ತುಗಳು) ನಿಯಮಾವಳಿ 1977ರ ನಿಯಮ 30ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಬೆಂಗಳೂರು ನಗರದ 1ನೇ ಎಸಿಎಂಎಂ 
ನ್ಯಾಯಾಲಯದಲ್ಲಿ ಬಾಕಿ ಇರುವ ವಿಜಯನಗರ ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ : 248 /2012ರ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ 
ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಶ್ರೀ ಎಂ . ದೇವರಾಜು, ವಕೀಲರು , ನಂ . 958 - 9 , 11ನೇ ಎ ಕ್ರಾಸ್, ವಿ. ಹೆಚ್. ಬಿ. ಸಿ.ಎಸ್ , 4ನೇ ಪೇಸ್, 
ಎಸ್. ಬಿ. ಎಂ . 80 ಅಡಿ ರಸ್ತೆ, ಬನಶಂಕರಿ 3ನೇ ಹಂತ, ಬೆಂಗಳೂರು- 560085 ಇವರನ್ನು ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ಮುಂದಿನ 
ಆದೇಶದವರೆಗೆ ನೇಮಿಸಲಾಗಿದೆ. 


ವಿಶೇಷ ಸರ್ಕಾರಿ ಅಭಿಯೋಜಕರ ಸಂಭಾವನೆ/ ವೆಚ್ಚವನ್ನು ಅರ್ಜಿದಾರರಾದ ಶ್ರೀ ರವಿಕುಮಾರ್, ನಂ . 101/5, 1ನೇ ಸಿ ಕ್ರಾಸ್, 
2ನೇ ಮುಖ್ಯ ರಸ್ತೆ, 5ನೇ ಬ್ಲಾಕ್ , 3ನೇ ಹಂತ, ಬನಶಂಕರಿ, ಬೆಂಗಳೂರು- 560085 ಇವರೇ ಭರಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್.ಕೆ. ನಿಂಗಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1i10 

ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು – ಬಿ). 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 218 ಪಿಪಿಇ 2012, ಬೆಂಗಳೂರು, ದಿನಾಂಕ : 18 -7 - 2012 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಣ 57 ಪಿಪಿಇ 2011, ದಿನಾಂಕ : 13 - 4 - 2011 ಅನ್ನು ರದ್ದುಪಡಿಸಿ , ದಂಡ ಪ್ರಕ್ರಿಯಾ ಸಂಹಿತೆ 
( 1978ರ ತಿದ್ದುಪಡಿ ಅಧಿನಿಯಮ ) ಮೂಲಕ ತಿದ್ದುಪಡಿಯಾದಂತೆ ದಂಡ ಪ್ರಕ್ರಿಯಾ ಸಂಹಿತೆ 1973ರ (1974ರ ಕೇಂದ್ರ ಅಧಿನಿಯಮ ಸಂಖ್ಯೆ 2) 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೬ , ೨೦೧೨ 


೬೯೧ 


ಕಲಂ: 24ರ ಉಪ ಕಲಂ( 8) ಮತ್ತು ಕರ್ನಾಟಕ ಕಾನೂನು ಅಧಿಕಾರಿಗಳ ( ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿ 1977ರ ನಿಯಮ 
30ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಕಾರವಾರದ 1ನೇ ತ್ವರಿತ ವಿಲೇವಾರಿ ನ್ಯಾಯಾಲಯದ ಎಸ್.ಸಿ. ನಂ . 72 /2010ರ ಪ್ರಕರಣದಲ್ಲಿ 
ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಶ್ರೀ ಎಸ್. ಪಿ . ಕಂದಗಾಲ್ , ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ವಕೀಲರು, 
ನಂ . 44 - 45 , ಗುರುಕೃಪಾ ನಗರ , ಧಾರವಾಡ (ಕೃಷಿ ವಿಶ್ವವಿದ್ಯಾಲಯದ ಎದುರು) ಇವರನ್ನು ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ಮುಂದಿನ 
ಆದೇಶದವರೆಗೆ ನೇಮಿಸಲಾಗಿದೆ. 


ವಿಶೇಷ ಸರ್ಕಾರಿ ಅಭಿಯೋಜಕರ ಸಂಭಾವನೆ/ ವೆಚ್ಚವನ್ನು ಅರ್ಜಿದಾರರಾದ ಶ್ರೀ ಮೊನ್ಸಿ ಥಾಮಸ್ ಬಿನ್ ಲೇಟ್ ಕೆ. ಜಿ . ಥಾಮಸ್, 
ಅರಿಶಿನಗೇರಿ ಗ್ರಾಮ , ಹುನಗುಂದ ಅಂಚೆ, ಮುಂಡಗೋಡ ತಾಲ್ಲೂಕ್, ಉತ್ತರ ಕನ್ನಡ ಜಿಲ್ಲೆ ಇವರೇ ಭರಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್.ಕೆ. ನಿಂಗಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 1111 

ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು - ಬಿ) . 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಪಿಡಿ 18 ಎಸ್‌ಎಸ್ ಎಂ 2012 , ಬೆಂಗಳೂರು, ದಿನಾಂಕ : 13 -7 -2012 
ಅಧಿಸೂಚನೆ ಸಂಖ್ಯೆ : ಪಿಡಿ 18 ಎಸ್ಎಸ್ಎಂ 2012, ದಿನಾಂಕ : 15 -5 -2012ರ ಭಾಗ -1ರ ಕ್ರಮ ಸಂಖ್ಯೆ : 26ರಲ್ಲಿ 


ಶ್ರೀ ಎನ್. ನಾಗರಾಜ , ಸಹಾಯಕ ನಿರ್ದೇಶಕರು, 
ಪೊಲೀಸ್ ಮಹಾ ನಿರ್ದೇಶಕರು ಕಛೇರಿ, ಬೆಂಗಳೂರು 


ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿ ಉಪ ನಿರ್ದೇಶಕರ 
ಹುದ್ದೆಗೆ ವರದಿ ಮಾಡಿಕೊಂಡ ನಂತರ ಮರು ದಿನದಿಂದ 
ಉಪ ನಿರ್ದೇಶಕರು , ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ 
ಆಯೋಗ, ಬೆಂಗಳೂರು. 


ಇದರ ಬದಲಾಗಿ 


ಶ್ರೀ ಎನ್. ನಾಗರಾಜ, ಉಪ ನಿರ್ದೇಶಕರು , 
( ಯೋಜನೆ ಇಲಾಖೆಯಲ್ಲಿ ನೇಮಕಾತಿ ನಿರೀಕ್ಷಣೆಯಲ್ಲಿ) 


ಇವರ ಸೇವೆಯನ್ನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ 
ಆಯೋಗ, ಬೆಂಗಳೂರು, ಇಲ್ಲಿನ ಶ್ರೀ ಎಸ್ .ಎನ್ . ಸಂಪತ್ ಕುಮಾರ್, 
ಉಪ ನಿರ್ದೇಶಕರು, ಇವರ ವಯೋ ನಿವೃತ್ತಿಯಿಂದ ತೆರವಾದ 
ಹುದ್ದೆಗೆ ನೇಮಿಸಲು ಸಮಾಜ ಕಲ್ಯಾಣ ಇಲಾಖೆಯ ವಶಕ್ಕೆ 
ನೀಡಲಾಗಿದೆ. 


ಎಂಬುದಾಗಿ ಓದಿಕೊಳ್ಳತಕ್ಕದ್ದು . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜ್ಯೋತಿ ಆರ್. ಜೆ. 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಯೋಜನೆ , ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ( ಎಸ್ -5). 


ಪಿ . ಆರ್‌ . 1112 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 206 SPS 2011 , Bangalore, Dated : 4 -6 - 2012. 


Dr. P . Ravindranath , IPS (KN -89 ), Inspector General of Police, Excise Enforcement is transferred with immediate effect 
and his services are placed at the disposal of Urban Development Department for being posted until further orders as Inspector 
General of Police, Bangalore Metropolitan Task Force, Bangalore vice Dr. Rajvir Pratap Sharma, IPS transferred . 


By Order and in the name of the Governor of Karnataka , 

J.D . MADHUCHANDRA TEJASWI 
Under Secretary to Government, DPAR (Services -IV). 


P. R . 1114 


೬೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೬ , ೨೦೧೨ 


ಭಾಗ - ೨ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ಸಿಆಸುಇ 458 ಸಅಸೇ 2012 , ಬೆಂಗಳೂರು, ದಿನಾಂಕ : 27 - 7 - 2012 


ಶ್ರೀ ಕಾಂತರಾಜು, ಉಪ ಕಾರ್ಯದರ್ಶಿ , ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ , ಇವರನ್ನು ಮಾನ್ಯ ಜವಳಿ ಸಚಿವರ 
ಆಪ್ತಕಾರ್ಯದರ್ಶಿಯಾಗಿ ದಿನಾಂಕ: 12 -7 - 2012 ರಿಂದ ಜಾರಿಗೆ ಬರುವಂತೆ ಮಾನ್ಯ ಸಚಿವರ ಪದಾವಧಿಯವರೆಗೆ ಅಥವಾ ಮುಂದಿನ ಆದೇಶದವರೆಗೆ , 
ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮಾನ್ಯ ಜವಳಿ ಸಚಿವರ ಆಪ್ತ ಕಾರ್ಯದರ್ಶಿ ಹುದ್ದೆಯಲ್ಲಿ ನೇಮಿಸಿ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್ .ಕೆ. ಲಕ್ಷ್ಮೀನಾರಾಯಣ ರಾವ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1113 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 82 ಶಿಸನೇ 2012 , ಬೆಂಗಳೂರು, ದಿನಾಂಕ : 4- 8 - 2012 
ಶ್ರೀ ಮಲ್ಲಿಕಾರ್ಜುನ ವಿ. ಸಾವಕಾರ, ಅಧ್ಯಕ್ಷರು, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ , ಗೋಕುಲ ರಸ್ತೆ, ಹುಬ್ಬಳ್ಳಿ ಇವರಿಗೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ಸಂಪುಟ ದರ್ಜೆಯ ಸಚಿವರ ಸ್ಥಾನಮಾನವನ್ನು ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎಸ್ . ನಾಗರಾಜಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ - 2, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ರಾಜ್ಯ ಶಿಷ್ಠಾಚಾರ). 


ಪಿ . ಆರ್. 1115 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 422 SAS 2012, Bangalore , Dated 14th August, 2012 . 


Sri N . Sriraman , IAS (KN 97), Commissioner , Employment & Training, Bangalore is Transferred with immediate 
effect and his services are placed at the disposal of Karnataka Electricity Regulatory Commission , Bangalore until further orders for 
being appointed as Secretary, Karnataka Electricity Regulatory Commission , Bangalore . 


Government hereby declare u/r 9 or IAS (Pay) Rules, 2007 that the post of Secretary of the Karnataka Electricity 
Regulatory Commission , Bangalore is equivalent in status and responsibilities to the cadre post of Director of Agriculature Marketing 
included in the Schedule- Il to the said Rules. 


By Order and in the name of the Governor ofKarnataka , 

U . H . Narayanaswamy, 

Under Secretary to Government, 
Department of Personnel and Administrative Reforms (Services-1). 


P . R . 1116 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 88 ಎಸ್ ಎಫ್ ಎಸ್ 2012, ಬೆಂಗಳೂರು, ದಿನಾಂಕ: 14ನೇ ಆಗಸ್ಟ್ , 2012 . 

ಶ್ರೀ ಬಿ. ಕೆ. ಸಿಂಗ್, ಐ.ಎಫ್.ಎಸ್. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಅರಣ್ಯ 
ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು ಇವರಿಗೆ ದಿನಾಂಕ : 16 - 08 -2012 ರಿಂದ 26 -08- 2012 ರವರೆಗೆ ಸಾಂದರ್ಭಿಕ ರಜೆ ಮತ್ತು 
ಸಾರ್ವತ್ರಿಕ ರಜೆಗಳನ್ನು ಉಪಯೋಗಿಸಿಕೊಂಡು ಅವರ ಪತ್ನಿಯೊಂದಿಗೆ ತಮ್ಮ ಸ್ವಗ್ರಾಮವಾದ ಉತ್ತರ ಪ್ರದೇಶ ರಾಜ್ಯದ “ಗೋರಖ್ ಪುರ” ಇಲ್ಲಿಗೆ 
ಹೋಗಿಬರಲು 2012 - 2013ರ ಬ್ಲಾಕ್ ಅವಧಿಯಲ್ಲಿ ಸ್ವಗ್ರಾಮ ಪ್ರಯಾಣ ರಿಯಾಯಿತಿ ಸೌಲಭ್ಯವನ್ನು ( ಹೆಚ್‌ಟಿಸಿ) ಮಂಜೂರು ಮಾಡಿದೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೬ , ೨೦೧೨ 


೬೯೩ 


ಕೇಂದ್ರ ಸರ್ಕಾರದ ನಿಯಮಗಳನ್ವಯ ಸ್ವಗ್ರಾಮ ಪ್ರಯಾಣ ರಿಯಾಯಿತಿ ಸೌಲಭ್ಯ ಸಂದರ್ಭದಲ್ಲಿ 10 ದಿನಗಳ ಗಳಿಕೆ ರಜೆಯನ್ನು 
ನಗದೀಕರಣಗೊಳಿಸಲು ಸಹ ಮಂಜೂರಾತಿ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಿ. ಆರ್. ನಾಗರಾಜ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 1117 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 5). 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 123 SFP 2012, Bangalore, Dated 14th August , 2012. 
Shri R . Gokul, IFS (KN -97), Conservator of Forests (Vigilance) Bangalore, is transferred with immediate effect and 
posted until further orders as Conservator of Forests & Director , Rajiv Gandhi National Park , Hunsur in the existing vacancy . 


By Order and in the name of the Governor of Karnataka, 

G . R . Nagaraja , 

Under Secretary to Government, 
Department of Personnel and Administrative Reforms(Services -V). 


P . R . 1118 


ತಳಿತ ಸುಧಾರಣೆ ಸಚಿವಾಲಯ 


ತಿದ್ದುಪಡಿ 
ಸಂಖ್ಯೆ : ಡಿಪಿಎಆರ್ 104 ಎಸ್‌ಪಿಎಸ್ 2012 , ಬೆಂಗಳೂರು, ದಿನಾಂಕ: 21ನೇ ಜುಲೈ , 2012. 


ಸರ್ಕಾರದ ಸಮ ಸಂಖ್ಯೆಯ ಅಧಿಸೂಚನೆ ದಿನಾಂಕ 09 -05- 2012ನ್ನು ಭಾಗಶಃ ಮಾರ್ಪಡಿಸಿ, ಶ್ರೀ ಪ್ರವೀಣ್ ಸೂದ್ ಐಪಿಎಸ್ 
(ಕೆಎನ್ - 86) ಎಡಿಜಿಪಿ ಪೊಲೀಸ್ ಗಣಕ ವಿಭಾಗ ಬೆಂಗಳೂರು ಇವರಿಗೆ, ಲಂಡನ್‌ನಲ್ಲಿ 5ನೇ ಹಂತದ ಮಿಡ್ - ಕರೀರ್‌ ತರಬೇತಿಯನ್ನು ಪೂರೈಸಿದ 
ನಂತರ, ದಿನಾಂಕ : 07 -05- 2012 ರಿಂದ 10 - 05 -2012ರ ವರೆಗೆ ಒಟ್ಟು ನಾಲ್ಕು ದಿನಗಳ ಎಕ್ಸ್ - ಇಂಡಿಯಾ ರಜೆಯನ್ನು (EX-India Leave) 
ವೈಯಕ್ತಿಕ ಕಾರಣಗಳ ಹಿನ್ನೆಲೆಯಲ್ಲಿ ಮಂಜೂರು ಮಾಡಿದೆ. 


ಆ ಸಂದರ್ಭದಲ್ಲಿ ದಿನಾಂಕ : 06 - 05 -2012ರ ಸಾರ್ವತಿ್ರಕ ರಜೆಯನ್ನು ಎಕ್ಸ್ - ಇಂಡಿಯಾ ಗಳಿಕೆ ರಜೆಗೆ ಹೊಂದಿಸಿಕೊಂಡು ( Prefix) 
ಉಪಯೋಗಿಸಿಕೊಳ್ಳಲು ಸಹ ಅನುಮತಿಯನ್ನು ನೀಡಿದೆ . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್. ರಮೇಶ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು - 4) 


ಪಿ . ಆರ್ . 1119 


ಕಂದಾಯ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಕಂಇ 54 ಎಟಿಎಸ್ 2012 , ಬೆಂಗಳೂರು, ದಿನಾಂಕ: 21ನೇ ಜುಲೈ , 2012 . 
ಶ್ರೀ ಸಿ. ಎನ್. ಮಂಜುನಾಥ್ , ಕೆ.ಎ . ಎಸ್ ., ತಹಶೀಲ್ದಾರ್‌ ಗ್ರೇಡ್-1, ಶಿವಮೊಗ್ಗ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ ಇವರ ಸೇವೆಯನ್ನು 
ದಿನಾಂಕ: 12 - 07 - 2012 ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮಾನ್ಯ ಉಪ ಮುಖ್ಯಮಂತ್ರಿಯವರ ಆಪ್ತ ಶಾಖೆಯಲ್ಲಿ 
ವಿಶೇಷಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಲು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ . ವಿ ರಾಮಲಿಂಗಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಸೇವೆಗಳು - 3). 


ಪಿ . ಆರ್ . 1120 


೬೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೬ , ೨೦೧೨ 


ಭಾಗ - ೨ 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 203 ಎಎಸ್‌ಡಿ 2012 , ಬೆಂಗಳೂರು, ದಿನಾಂಕ: 30ನೇ ಜೂನ್, 2012. 


ಶ್ರೀಮತಿ ಕೆ. ರವಿಕಲಾ, ತಹಶೀಲ್ದಾರ್‌ ಗ್ರೇಡ್- 2 , ಮೈಸೂರು ತಾಲ್ಲೂಕು ಇವರು ದಿನಾಂಕ : 31 - 07 - 2012 ರಂದು ಸ್ವ - ಇಚ್ಚಾ ನಿವೃತ್ತಿ 
ಹೊಂದಲು 1957ರ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 285 ( 1) ( ಎ ) ಪ್ರಕಾರ ಅನುಮತಿ ನೀಡಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ . ವಿ ರಾಮಲಿಂಗಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಸೇವೆಗಳು - 3). 


ಪಿ . ಆರ್ . 1121 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 99 ಭೂದಾಸ 2012, ಬೆಂಗಳೂರು, ದಿನಾಂಕ: 02ನೇ ಜುಲೈ , 2012 . 


ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀ ಆರ್, ನಿರಂಜನ, 
ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ನಗರಮಾಪನ ತಂಡ- 1, ಬೆಂಗಳೂರು ಇವರಿಗೆ ( ವೇತನ ಶ್ರೇಣಿ ರೂ . 10800 - 20025) ಭೂದಾಖಲೆಗಳ 
ಉಪ ನಿರ್ದೇಶಕರ ವೃಂದಕ್ಕೆ ಮುಂಬಡ್ತಿ ನೀಡಿ ( ವೇತನ ಶ್ರೇಣಿ ರೂ . 14050- 25050) ಕಡತ ಸಂಖ್ಯೆ: ಕಂಇ 7 ಭೂದಾಸೇ (1) 2011, 
ದಿನಾಂಕ: 03 - 05 - 2012ರ ಅಧಿಸೂಚನೆಯಲ್ಲಿ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ ನಿರ್ದೇಶಕರು, 
ಜಿಲ್ಲಾಧಿಕಾರಿಗಳ ಕಛೇರಿ, ಬಿಜಾಪುರ ಇಲ್ಲಿನ ಖಾಲಿ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದ್ದ ಆದೇಶವನ್ನು ಮಾರ್ಪಡಿಸಿ ಸಾರ್ವಜನಿಕ ಹಾಗೂ 
ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಜಿಲ್ಲಾಧಿಕಾರಿಗಳ ಕಛೇರಿ, ಯಾದಗಿರಿ ಇಲ್ಲಿ ಖಾಲಿ 
ಇರುವ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ ನಿರ್ದೇಶಕರ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 

ಈ ಮೇಲಿನ ಅಧಿಕಾರಿಯು ಸ್ಥಳನಿಯುಕ್ತಿಗೊಂಡಿರುವ ಸ್ಥಳಕ್ಕೆ ಹಾಜರಾಗುವಂತೆ ಸೂಚಿಸಿ ಇವರನ್ನು ತಕ್ಷಣದಿಂದ ಬಿಡುಗಡೆಗೊಳಿಸುವಂತೆ 
ಆಯುಕ್ತರು, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆರವರಿಗೆ ಸೂಚಿಸಿದೆ. ಬಿಡುಗಡೆಗೊಂಡ ಭೂದಾಖಲೆಗಳ 
ಉಪ ನಿರ್ದೇಶಕರು ತಕ್ಷಣ ಕರ್ತವ್ಯಕ್ಕೆ ಹಾಜರಾಗಿ ಸರ್ಕಾರಕ್ಕೆ ವರದಿ ನೀಡುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಶಂಭುಲಿಂಗಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1122 

ಕಂದಾಯ ಇಲಾಖೆ (ಭೂಮಾಪನ) . 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 39 ಎಟಿಎಸ್ 2012, ಬೆಂಗಳೂರು, ದಿನಾಂಕ: 03ನೇ ಜುಲೈ , 2012 . 
ಕಂದಾಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತಹಶೀಲ್ದಾರ್‌ ವೃಂದದ ಈ ಕೆಳಕಂಡ ಅಧಿಕಾರಿಗಳನ್ನು ಸಾರ್ವಜನಿಕ/ 
ಆಡಳಿತ ಹಿತದೃಷ್ಟಿಯಿಂದ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಕ್ಕೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವರ್ಗಾಯಿಸಿ ಆದೇಶಿಸಿದೆ. 


ಕ್ರ. ಸಂ . 


ವರ್ಗಾಯಿಸಿ ನೇಮಿಸಿದ ಹುದ್ದೆ 


ತಹಶೀಲ್ದಾರರ ಹೆಸರು ಪ್ರಸ್ತುತ 

ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ ವಿ. ನಾಗರಾಜ್ , 
ತಹಶೀಲ್ದಾರ್‌, ಮದ್ದೂರು 
( ಹಾಸನ ಜಿಲ್ಲಾಧಿಕಾರಿಯವರ ಕಚೇರಿ ಸಹಾಯಕರಾಗಿ 
ವರ್ಗಾವಣೆ ಆದೇಶದಲ್ಲಿರುವ) 


ಶ್ರೀ ಚಿನ್ನಯ್ಯ , 
ತಹಶೀಲ್ದಾರ್, ಶ್ರೀನಿವಾಸಪುರ ತಾಲ್ಲೂಕು ಇವರ ಸ್ವಯಂ 
ನಿವೃತ್ತಿಯಿಂದ ತೆರವಾಗುತ್ತಿರುವ ಖಾಲಿ ಹುದ್ದೆಗೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೬ , ೨೦೧೨ 


೬೯೫ 


ಕ್ರ. ಸಂ . 


ವರ್ಗಾಯಿಸಿ ನೇಮಿಸಿದ ಹುದ್ದೆ 


ಶ್ರೀಮತಿ ಸಿ. ಡಿ. ಗೀತಾ, 
ತಹಶೀಲ್ದಾರ್‌, ಗಂಗಾವತಿ, ಕೊಪ್ಪಳ ಜಿಲ್ಲೆ ಇವರ ಸ್ಥಳಕ್ಕೆ. 
ತಹಶೀಲ್ದಾರ್‌, ಹಳಿಯಾಳ ತಾಲ್ಲೂಕು - ಇಲ್ಲಿ 
ಶ್ರೀ ಮಹೇಶ್ ಬಾಬುರವರ ಜಾಗಕ್ಕೆ. 
ಸಹಾಯಕ ಕಾರ್ಯದರ್ಶಿ , ಮೈಸೂರು ನಗರಾಭಿವೃದ್ಧಿ 
ಪ್ರಾಧಿಕಾರ , ಮೈಸೂರು - ಈ ಹುದ್ದೆಗೆ . 


ತಹಶೀಲ್ದಾರರ ಹೆಸರು ಪ್ರಸ್ತುತ 

ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ ಎ . ಹೆಚ್ . ಆಲೂರ, 
ತಹಶೀಲ್ದಾರ್‌, ಚಿಂಚೋಳಿ, ಗುಲ್ಬರ್ಗಾ ಜಿಲ್ಲೆ. 
ಶ್ರೀಮತಿ ಸಿ. ಡಿ. ಗೀತಾ, 
ತಹಶೀಲ್ದಾರ್‌, ಗಂಗಾವತಿ , ಕೊಪ್ಪಳ ಜಿಲ್ಲೆ 
ಶ್ರೀ ಜವರೇಗೌಡ ಟಿ., 
ತಹಶೀಲ್ದಾರ್‌, ( ಪರಸಭಾ ತಹಶೀಲ್ದಾರ್‌, 
ಜಿಲ್ಲಾಧಿಕಾರಿಯವರ ಕಚೇರಿ, ಮೈಸೂರು, 
ಈ ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿರುವ) 
ಶ್ರೀ ಗೀತಾ ಕೃಷ್ಣ, 
ತಹಶೀಲ್ದಾರ್‌, ( ಟಿ . ನರಸೀಪುರ , ಇಲ್ಲಿಂದ 
ವರ್ಗಾವಣೆಗೊಂಡು ಸ್ಥಳ ನಿಯುಕ್ತಿ ನಿರೀಕ್ಷೆಯಲ್ಲಿರುವ) 
ಶ್ರೀ ಮಂಜುನಾಥ ಆರ್., 
ಬಳ್ಳಾರಿ , ತಹಶೀಲ್ದಾರ್‌, ಮುಂಡಗೋಡುತಾಲ್ಲೂಕು, 
ಉತ್ತರ ಕನ್ನಡ ಜಿಲ್ಲೆ. 
ಶ್ರೀ ಸಿ. ಹೆಚ್ . ಶಿವಕುಮಾರ್ , 
ಅಧೀನ ಕಾರ್ಯದರ್ಶಿ , ಸಿ. ಆ. ಸು . ಇಲಾಖೆ, 
(ಸೇವೆಗಳು) (ತಹಶೀಲ್ದಾರ್‌, ನಾಗಮಂಗಲಕ್ಕೆ 
ವರ್ಗಾವಣೆ ಆದೇಶದಲ್ಲಿರುವ) 
ಶ್ರೀ ಮಂಜುನಾಥ್ ಸಿ, ಕೆ.ಎ .ಎಸ್., 
ತಹಶೀಲ್ದಾರ್‌, ಕರ್ನಾಟಕ ಸಾರ್ವಜನಿಕ ಜಮೀನುಗಳ 
ನಿಗಮ (ಕೆ. ಪಿ .ಎಲ್. ಸಿ). ( ವರ್ಗಾವಣೆ 
ಆದೇಶದಲ್ಲಿರುವ) 


ಪುರಸಭಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಯವರ ಕಚೇರಿ, 
ಮೈಸೂರು, ಈ ಹುದ್ದೆಗೆ. 


ತಹಶೀಲ್ದಾರ್‌, ದಾವಣಗೆರೆ ತಾಲ್ಲೂಕು - 
| ಶ್ರೀ ಹರೀಶ್‌ರವರ ಸ್ಥಾನಕ್ಕೆ . 


ತಹಶೀಲ್ದಾರ್‌, ಶಿರಗುಪ್ಪ ತಾಲ್ಲೂಕು - ಖಾಲಿ ಹುದ್ದೆಗೆ. 


ತಹಶೀಲ್ದಾರ್‌, ಕರ್ನಾಟಕ ಸಾರ್ವಜನಿಕ ಜಮೀನುಗಳ 
ನಿಗಮ ( ಕೆ. ಪಿ.ಎಲ್. ಸಿ.) ಜಿಲ್ಲಾಧಿಕಾರಿಯವರ ಕಚೇರಿ, 
ಬೆಂಗಳೂರು ನಗರ ಜಿಲ್ಲೆ. ಇಲ್ಲಿಯೇ 
ಮುಂದುವರಿಸುವುದು. 


2. ಸ್ವಂತ ಕೋರಿಕೆ ಮೇಲೆ ವರ್ಗಾವಣೆಗೊಂಡಿರುವವರು ಸೇರುವಿಕೆ ಕಾಲ, ವರ್ಗಾವಣೆ ಹಾಗೂ ಇನ್ನಿತರೆ ಯಾವುದೇ ಭತ್ಯೆಗಳಿಗೆ 
ಅರ್ಹರಿರುವುದಿಲ್ಲ . ಉಳಿದ ವರ್ಗಾವಣೆಯು ಸಾರ್ವಜನಿಕ ಹಿತದೃಷ್ಟಿಯ ವರ್ಗಾವಣೆಯಾಗಿರುವುದರಿಂದ ನಿಯಮಾನುಸಾರ ಸೇರುವಿಕೆ ಕಾಲ ಹಾಗೂ 
ವರ್ಗಾವಣೆ ಭತ್ಯೆಗೆ ಅರ್ಹರಿರುತ್ತಾರೆ . ವರ್ಗಾವಣೆಯಾಗಿರುವ ಅಧಿಕಾರಿಗಳು ಕೂಡಲೇ ಕರ್ತವ್ಯದಿಂದ ಬಿಡುಗಡೆ ಹೊಂದಿ ವರ್ಗಾವಣೆಗೊಂಡ ಸ್ಥಳದಲ್ಲಿ 
ಕೂಡಲೇ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ. ವಿ. ರಾಮಲಿಂಗಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 1123 

ಕಂದಾಯ ಇಲಾಖೆ (ಸೇವೆಗಳು - 3). 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 49 ಎಟಿಎಸ್ 2012, ಬೆಂಗಳೂರು, ದಿನಾಂಕ: 02ನೇ ಜುಲೈ, 2012 . 


ಶ್ರೀ ಎಂ . ಬಿ. ಬಿರಾದಾರ, ತಹಶೀಲ್ದಾರ್‌ ಗ್ರೇಡ್- 2, ವಿಶೇಷ ಜಿಲ್ಲಾಧಿಕಾರಿಗಳ ಕಛೇರಿ, ಭೂಸ್ವಾಧೀನ ಮತ್ತು ಲೈಯಸಾನ್ , ರೈಲ್ವೆ 
ಯೋಜನೆಗಳು, ಬೆಂಗಳೂರು ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ 
ನಿರ್ದೇಶನಾಲಯ , ಬೆಂಗಳೂರು ಇಲ್ಲಿ ತಹಶೀಲ್ದಾರ್‌ ಗ್ರೇಡ್ - 2 ಹುದ್ದೆಗೆ ವರ್ಗಾಯಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ. ವಿ ರಾಮಲಿಂಗಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಸೇವೆಗಳು - 3). 


ಪಿ . ಆರ್ . 1124 


೬೯ . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೬ , ೨೦೧೨ 


ಭಾಗ - ೨ 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 384 ಎಎಸ್‌ಡಿ 2011 , ಬೆಂಗಳೂರು, ದಿನಾಂಕ: 30ನೇ ಜೂನ್, 2012. 
ಶ್ರೀ ಕೆ. ಎಲ್. ಕೃಷ್ಣಾನಾಯಕ್, ಚುನಾವಣಾ ಶಿರಸ್ತೇದಾರ್, ಬೆಂಗಳೂರು ಉತ್ತರ ತಾಲ್ಲೂಕು, ಬೆಂಗಳೂರು ಇವರಿಗೆ ಈ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ತಹಶೀಲ್ದಾರ್‌ ಗ್ರೇಡ್-2 ವೃಂದಕ್ಕೆ ( ವೇತನ ಶ್ರೇಣಿ ರೂ . 11,400 -21,600) ಮುಂಬಡ್ತಿ ನೀಡಿ 
ಬೆಂಗಳೂರುಉತ್ತರ ತಾಲ್ಲೂಕು ಕಛೇರಿಯಲ್ಲಿ ಖಾಲಿ ಇರುವ ಗ್ರೇಡ್-2 ತಹಶೀಲ್ದಾರ್ ಹುದ್ದೆಯ ಸ್ಥಳಕ್ಕೆ ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ವಿ ರಾಮಲಿಂಗಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1125 

ಕಂದಾಯ ಇಲಾಖೆ (ಸೇವೆಗಳು - 3). 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 318 ಎಎಸ್‌ಡಿ 2012 , ಬೆಂಗಳೂರು, ದಿನಾಂಕ: 25ನೇ ಜುಲೈ, 2012. 


ಶ್ರೀ ಡಿ . ಎಂ . ಶಿವಕುಮಾರ್‌ ತಹಶೀಲ್ದಾರ್‌ ( ನಿವೃತ್ತ) ಇವರ ಖಾತೆಯಲ್ಲಿರುವ 240 ದಿನಗಳ ಗಳಿಕೆ ರಜೆಯನ್ನು ಕರ್ನಾಟಕ ನಾಗರೀಕ 
ಸೇವಾ ನಿಯಮಗಳು, ನಿಯಮ 118 ( ಎ)(1) ಹಾಗೂ ( 4) ರನ್ವಯ ನಗದೀಕರಿಸಲು ಮಂಜೂರಾತಿ ನೀಡಿದೆ. 
ಸದರಿಯವರ ವಿರುದ್ಧ ಯಾವುದೇ ಇಲಾಖಾ ವಿಚಾರಣೆಗಳು ಇರುವುದಿಲ್ಲವೆಂದು ಈ ಮೂಲಕ ದೃಢೀಕರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ . ವಿ. ರಾಮಲಿಂಗಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್‌. 1126 

ಕಂದಾಯ ಇಲಾಖೆ (ಸೇವೆಗಳು - 3). 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಆಇ 168 ವಾತೆಸಿ 2012, ಬೆಂಗಳೂರು, ದಿನಾಂಕ : 06ನೇ ಜುಲೈ , 2012 . 
ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ವಾಣಿಜ್ಯ ತೆರಿಗೆ ಅಧಿಕಾರಿಗಳನ್ನು ಆಡಳಿತಾತ್ಮಕ 
ದೃಷ್ಟಿಯಿಂದ ವರ್ಗಾಯಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ 
ಹುದ್ದೆಗಳಿಗೆ ನೇಮಿಸಿದೆ. 


ಕ್ರಮ ಅಧಿಕಾರಿ ಹೆಸರು ಹಾಗೂ ಪ್ರಸ್ತುತ ಹುದ್ದೆ 

ವರ್ಗಾವಣೆ ಮೇಲೆನೇಮಿಸಿದೆ 
ಸಂಖ್ಯೆ 

ಶ್ರೀ /ಶ್ರೀಮತಿ 
( 2) 

( 3) 
ಸಿ . ಕೆಂಚರಾಯಪ್ಪ, 

ವಾಣಿಜ್ಯ ತೆರಿಗೆ ಅಧಿಕಾರಿ, 
ವಾಣಿಜ್ಯ ತೆರಿಗೆ ಅಧಿಕಾರಿ , 

( ಜಾರಿ ), ಗುಲ್ಬರ್ಗಾ 
ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಕಛೇರಿ - 530, ರಾಯಚೂರು | ( ಶ್ರೀ ವೈ . ಎ . ವೀರಭದ್ರಪ್ಪ ಇವರ ಸ್ಥಾನದಲ್ಲಿ) 
ವೈ . ಎ. ವೀರಭದ್ರಪ್ಪ, 

ವಾಣಿಜ್ಯ ತೆರಿಗೆ ಅಧಿಕಾರಿ, ( ಜಾರಿ)-1, ತುಮಕೂರು 
ವಾಣಿಜ್ಯ ತೆರಿಗೆ ಅಧಿಕಾರಿ, ( ಜಾರಿ), ಗುಲ್ಬರ್ಗಾ 

(ಶ್ರೀ ಯರಗುಂಟಪ್ಪ ಇವರ ಸ್ಥಾನದಲ್ಲಿ) 
| ಯರಗುಂಟಪ್ಪ , 

ವಾಣಿಜ್ಯ ತೆರಿಗೆ ಅಧಿಕಾರಿ, ( ಜಾರಿ)- 32 , ( ಆಂತರಿಕ ಲೆಕ್ಕ 
ವಾಣಿಜ್ಯ ತೆರಿಗೆ ಅಧಿಕಾರಿ, ( ಜಾರಿ)-1, ತುಮಕೂರು ಪರಿಶೋಧನೆ ಮತ್ತು ತಪಾಸಣೆ)- 2, ಡಿವಿಒ -2, ಬೆಂಗಳೂರು 

(ಶ್ರೀಮತಿ ಪಾಟೀಲ್ ಶಿವಲಿಂಗಮ್ಮ ಇವರ ಸ್ಥಾನದಲ್ಲಿ ) 


2. 


| 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಸೆಪ್ಟೆಂಬರ್ ೬ , ೨೦೧೨ 


ಕ್ರಮ 


ಅಧಿಕಾರಿ ಹೆಸರು ಹಾಗೂ ಪ್ರಸ್ತುತ ಹುದ್ದೆ 

ಶ್ರೀ /ಶ್ರೀಮತಿ 


ಸಂಖ್ಯೆ 


ವರ್ಗಾವಣೆ ಮೇಲೆ ನೇಮಿಸಿದೆ 


( 2) 


( 3 ) 


ಎಂ . ಮುನೀಂದ್ರಪ್ಪ, 
ವಾಣಿಜ್ಯ ತೆರಿಗೆ ಅಧಿಕಾರಿ , ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ 
ಕಛೇರಿ- 260 , ಮಂಗಳೂರು. 


ವಾಣಿಜ್ಯ ತೆರಿಗೆ ಅಧಿಕಾರಿ, 
ಉಪ ಮೌಲ್ಯವರ್ಧಿತ ತೆರಿಗೆ ಕಛೇರಿ- 183, ಚಿಕ್ಕಬಳ್ಳಾಪುರ, 
( ಶ್ರೀ ಎಸ್. ಶಾಂತಪ್ಪ ಇವರ ಸ್ಥಾನದಲ್ಲಿ) 
ವಾಣಿಜ್ಯ ತೆರಿಗೆ ಅಧಿಕಾರಿ - 69, ( ಜಾರಿ) - 19 , ಬೆಂಗಳೂರು 
( ಖಾಲಿ ಸ್ಥಾನದಲ್ಲಿ) 


ಎಸ್. ಶಾಂತಪ್ಪ , 
ವಾಣಿಜ್ಯ ತೆರಿಗೆ ಅಧಿಕಾರಿ , 
ಉಪ ಮೌಲ್ಯವರ್ಧಿತ ತೆರಿಗೆ ಕಛೇರಿ - 183 , ಚಿಕ್ಕಬಳ್ಳಾಪುರ, 
| ಟಿ. ಎ. ನಾಗೇಶ್, 
ವಾಣಿಜ್ಯ ತೆರಿಗೆ ಅಧಿಕಾರಿ , 
ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಕಛೇರಿ- 440, ಬಿಜಾಪುರ. 
ಮಹಾಲಕ್ಷ್ಮಿ ಭಟ್ , 
ವಾಣಿಜ್ಯ ತೆರಿಗೆ ಅಧಿಕಾರಿ, 
( ಲೆಕ್ಕ ಪರಿಶೋಧನೆ) - 5 , ಮಂಗಳೂರು 


ವಾಣಿಜ್ಯ ತೆರಿಗೆ ಅಧಿಕಾರಿ - 163 , ಬೆಂಗಳೂರು 
( ಶ್ರೀ ಭೋಜರಾಜ್ ಇವರು ದಿನಾಂಕ 31- 07 - 2012ರಂದು 
ನಿವೃತ್ತಿಯಿಂದ ತೆರವಾಗುವ ಸ್ಥಾನಕ್ಕೆ) 
ವೃತ್ತಿ ತೆರಿಗೆ ಅಧಿಕಾರಿ , ಮಡಿಕೇರಿ 
( ಖಾಲಿ ಸ್ಥಾನದಲ್ಲಿ) 


ಶ್ರೀಮತಿ ಪಾಟೀಲ್ ಶಿವಲಿಂಗಮ್ಮ , ವಾಣಿಜ್ಯ ತೆರಿಗೆ ಅಧಿಕಾರಿ , ಮೌಲ್ಯವರ್ಧಿತ ತೆರಿಗೆ ಕಛೇರಿ- 530, ರಾಯಚೂರು, ಇವರನ್ನು ವರ್ಗಾಯಿಸಿ 
ವಾಣಿಜ್ಯ ತೆರಿಗೆ ಅಧಿಕಾರಿ -32, ಬೆಂಗಳೂರು, ಇಲ್ಲಿಗೆ ವರ್ಗಾಯಿಸಿದ ದಿನಾಂಕ : 23- 06 -2012ರ ಅಧಿಸೂಚನೆ ಸಂಖ್ಯೆ : ಆ 
ಕ್ರಮ ಸಂಖ್ಯೆ : 72ರ ಆದೇಶವನ್ನು ರದ್ದುಪಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ಆರ್ . ಚಂದ್ರಶೇಖರಾರಾಧ್ಯ , 

ಪೀಠಾಧಿಕಾರಿ , 
ಪಿ . ಆರ್ . 1127 

ಆರ್ಥಿಕ ಇಲಾಖೆ ( ವಾಣಿಜ್ಯ ತೆರಿಗೆ- 2) 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 219 ರಾಲೆಪ 2012 , ಬೆಂಗಳೂರು, ದಿನಾಂಕ: 28ನೇ ಜುಲೈ , 2012 . 
ಶ್ರೀಮತಿ ಶಾಂತವ್ವ ಬಿ.ಕಡಿ , ಸಹಾಯಕ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಇವರಿಗೆ ಅಧಿಸೂಚನೆ ಸಂಖ್ಯೆ : ಆಇ 74 ರಾಲೆಪ 2011 
ದಿನಾಂಕ : 01- 03 - 2012ರಲ್ಲಿ ಉಪ ನಿಯಂತ್ರಕರ ಹುದ್ದೆಗೆ ಮುಂಬಡ್ತಿ ನೀಡಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ, ಬಾಗಲಕೋಟೆ ಇಲ್ಲಿ 
ಲೆಕ್ಕಾಧಿಕಾರಿ ಹುದ್ದೆಗೆ ನೇಮಿಸಲಾಗಿರುವುದರಿಂದ ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 60ರನ್ವಯ ಇವರಿಗಿಂತ 
ಜೇಷ್ಟತೆಯಲ್ಲಿ ಕಿರಿಯರಾದ ಶ್ರೀ ಮೊಹಮದ್ ಇಕ್ರಾಲ್ ಎಂ . ಮಿರ್ಜಾ ಇವರು ಉಪ ನಿಯಂತ್ರಕರ ವೃಂದದಲ್ಲಿ ಬಡಿ ಮೇರೆಗೆ ಕರ್ತವಕೆ ಹಾಜರಾದ 

ಶ್ರಕರ ವೃಂದದಲ್ಲಿ ಬಡ್ತಿ ಮೇರೆಗೆ ಕರ್ತವ್ಯಕ್ಕೆ ಹಾಜರಾದ 
ದಿನಾಂಕ : 02 -04 -2012ರಿಂದ ಜಾರಿಗೆ ಬರುವಂತೆ ನಿದರ್ಶನಾತ್ಮಕ (ಪ್ರೋಫಾರ್ಮ) ಮುಂಬಡ್ತಿಯನ್ನು ನೀಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ . ಲಕ್ಷ್ಮಣ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1128 

ಆರ್ಥಿಕ ಇಲಾಖೆ ( ಆಡಳಿತ & ಮುಂಗಡ) 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ - 1 
ಸಂಖ್ಯೆ : ಆಇ 260 ವಾತೆಸಿ 2011 , ಬೆಂಗಳೂರು, ದಿನಾಂಕ : 31ನೇ ಜುಲೈ , 2012 . 


ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರಾಗಿ ಕಾರ್ಯ ನಿರ್ವಹಿಸುತ್ತಿರುವ ಶ್ರೀ ಹೆಚ್. ಆಂಜನಪ್ಪ, ಇವರಿಗೆ 
ವೇತನ ಶ್ರೇಣಿ ರೂ . 48900 - 1200 - 52500 - 1350 - 60600 -1500 - 63600ರಲ್ಲಿ ವಾಣಿಜ್ಯ ತೆರಿಗೆಗಳ ಅಪರ ಆಯುಕ್ತರಾಗಿ ಸ್ಥನಾಪನ್ನ ಬಡ್ತಿ ನೀಡಿ, 


೬೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೬ , ೨೦೧೨ 

ಭಾಗ - ೨ 
ವಾಣಿಜ್ಯ ತೆರಿಗೆ ಅಪರ ಆಯುಕ್ತರು, (ಕಾನೂನು ವ್ಯವಹಾರಗಳು), ಆಯುಕ್ತರ ಕಛೇರಿ, ಬೆಂಗಳೂರು - ಶ್ರೀ ಎಂ.ಡಿ. ಜೈನ್ ಇವರ ವರ್ಗಾವಣೆಯಿಂದ 
ತೆರವಾದ ಸ್ಥಾನಕ್ಕೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


೧pp 
. 


ಭಾಗ - 2 


ಶ್ರೀ ಎಂ . ಡಿ. ಜೈನ್, ವಾಣಿಜ್ಯ ತೆರಿಗೆ ಅಪರ ಆಯುಕ್ತರು (ಕಾನೂನು ವ್ಯವಹಾರಗಳು), ಆಯುಕ್ತರ ಕಛೇರಿ, ಬೆಂಗಳೂರು ಇವರನ್ನು 
ಆಡಳಿತಾತ್ಮಕ ದೃಷ್ಟಿಯಿಂದ ವರ್ಗಾಯಿಸಿ ವಾಣಿಜ್ಯ ತೆರಿಗೆ ಅಪರ ಆಯುಕ್ತರು, (ಕೇಂದ್ರ ಕಛೇರಿ) -1, ಬೆಂಗಳೂರು - ಶ್ರೀಮತಿ ಕಾವೇರಿ ಮೊಣ್ಣಪ್ಪ, 
ದಿನಾಂಕ 31 - 07 - 2012 ರಂದು ಇವರ ವಯೋ ನಿವೃತ್ತಿಯಿಂದ ತೆರವಾದ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ. ಆರ್ . ಚಂದ್ರಶೇಖರಾರಾಧ್ಯ , 

ಪೀಠಾಧಿಕಾರಿ , 
ಪಿ. ಆರ್ . 1129 

ಆರ್ಥಿಕ ಇಲಾಖೆ ( ವಾಣಿಜ್ಯ ತೆರಿಗೆ - 2) 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 102 ಎಲ್‌ಎಜಿ 2012, ಬೆಂಗಳೂರು, ದಿನಾಂಕ: 16ನೇ ಆಗಸ್ಟ್ , 2012. 


ಶ್ರೀ ಕೆ. ಸಿ. ಪಾವಲಿ, ಜಿಲ್ಲಾ ಸರ್ಕಾರಿ ವಕೀಲರು , ಹಾವೇರಿ ಜಿಲ್ಲೆ, ಇವರ ಸೇವಾವಧಿಯು ಮುಕ್ತಾಯವಾಗಿರುವುದರಿಂದ ಕರ್ನಾಟಕ 
ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 26 ( 2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ 
ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ನೀಲಕಂಠಗೌಡ ಎಸ್. ಪಾಟೀಲ, ವಕೀಲರು, ಇವರನ್ನು ಹಾವೇರಿ ಜಿಲ್ಲೆಯ 
ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ಪಿ . ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ -1), 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಪಿ. ಆರ್ . 1130 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಒಣ 351 ಪಿಪಿಇ 2012 , ಬೆಂಗಳೂರು, ದಿನಾಂಕ: 24ನೇ ಜುಲೈ , 2012. 
ದಂಡ ಪ್ರಕ್ರಿಯಾ ಸಂಹಿತೆ ( 1978ರ ತಿದ್ದುಪಡಿ ಅಧಿನಿಯಮ ) ಮೂಲಕ ತಿದ್ದುಪಡಿಯಾದಂತೆ ದಂಡ ಪ್ರಕ್ರಿಯಾ ಸಂಹಿತೆ 1973ರ 
(1974ರ ಕೇಂದ್ರ ಅಧಿನಿಯಮ ಸಂಖ್ಯೆ 2) ಕಲಂ : 24ರ ಉಪಕಲಂ (8) ಮತ್ತು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ 
ಷರತ್ತುಗಳು ) ನಿಯಮಾವಳಿ 1977ರ ನಿಮಯ 30ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಅಶೋಕನಗರ ಪೊಲೀಸ್ ಠಾಣಾ ಮೊಕದ್ದಮೆ 
ಸಂಖ್ಯೆ : 152 /2012ರ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಶ್ರೀ ವೆಂಕಟರಾವ್, ನಿವೃತ್ತ ಜಂಟಿ 
ಅಭಿಯೋಗ ನಿರ್ದೇಶಕರು ಹಾಗೂ ವಕೀಲರು, ನಂ . 6 , 1ನೇ ಕ್ರಾಸ್ , 2ನೇ ಮುಖ್ಯ ರಸ್ತೆ, ಶಕ್ತಿಗಣಪತಿ ನಗರ, 8ನೇ ಮುಖ್ಯ ರಸ್ತೆ, 4ನೇ ಹಂತ, 
ಬಸವೇಶ್ವರನಗರ, ಬೆಂಗಳೂರು- 560079 ಇವರನ್ನು “ಸತ್ರ ನ್ಯಾಯಾಲಯದ ಹಂತದವರೆಗೆ ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ಮುಂದಿನ 
ಆದೇಶದವರೆಗೆ ನೇಮಿಸಲಾಗಿದೆ. 

ವಿಶೇಷ ಸರ್ಕಾರಿ ಅಭಿಯೋಜಕರ ಸಂಭಾವನೆ/ ವೆಚ್ಚವನ್ನು ಅರ್ಜಿದಾರರಾದ ಶ್ರೀಮತಿ ಉಮಾಬೇರಾ ಕೋಂ ಲೇಟ್ ನಿತೀಶ್‌ಬೇರಾ, 
ನಂ . 14 , ಕೆ.ಆರ್. ಶೆಟ್ಟಿಪೇಟೆ, ಅವಿನ್ಯೂ ರೋಡ್ ಕ್ರಾಸ್, ಬೆಂಗಳೂರು-560 002 ಇವರೇ ಭರಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಹೆಚ್ . ಕೆ. ನಿಂಗಪ್ಪ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1131 

ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು ( ಬಿ ). 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೬ , ೨೦೧೨ 


೬೯೯ 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಇ 329 ಪಿಪಿಇ 2012, ಬೆಂಗಳೂರು, ದಿನಾಂಕ: 03ನೇ ಆಗಸ್ಟ್ , 2012 . 


ಶ್ರೀಮತಿ ಬಿ . ರಾಜೇಶ್ವರಿ , ಸಹಾಯಕ ಸರ್ಕಾರಿ ಅಭಿಯೋಜಕರು, ಜೆ . ಎಂ .ಎಫ್. ಸಿ. ನ್ಯಾಯಾಲಯ , ಬಳ್ಳಾರಿ ಇವರು ವರ್ಗಾವಣೆ 
ಸಂದರ್ಭದಲ್ಲಿ ದಿನಾಂಕ : 23 - 05 - 2011ರ ರಿಂದ 28 - 08 - 2011ರ ವರೆಗೆ ( ಎರಡೂ ದಿವಸ ಸೇರಿ) ಸ್ಥಳ ನಿಯುಕ್ತಿಗಾಗಿ ಕಾಯ್ದ ಅವಧಿಯನ್ನು 
ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 8(15 ) ( ಎಫ್) ರನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿಯೆಂದು ಪರಿಗಣಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಹೆಚ್ . ಕೆ. ನಿಂಗಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು ( ಬಿ ) . 


ಪಿ . ಆರ್ . 1132 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಒಣ 310 ಪಿಪಿಇ 2012 , ಬೆಂಗಳೂರು, ದಿನಾಂಕ: 3ನೇ ಆಗಸ್ಟ್ , 2012 . 


ದಂಡ ಪ್ರಕ್ರಿಯಾ ಸಂಹಿತೆ ( 1978ರ ತಿದ್ದುಪಡಿ ಅಧಿನಿಯಮ ) ಮೂಲಕ ತಿದ್ದುಪಡಿಯಾದಂತೆ ದಂಡ ಪ್ರಕ್ರಿಯಾ ಸಂಹಿತೆ 1973ರ 
( 1974ರ ಕೇಂದ್ರ ಅಧಿನಿಯಮ ಸಂಖ್ಯೆ 2) ಕಲಂ : 24ರ ಉಪಕಲಂ ( 8) ಮತ್ತು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ 
ಷರತ್ತುಗಳು ) ನಿಯಮಾವಳಿ 1977ರ ನಿಮಯ 30ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಬೆಂಗಳೂರು ನಗರದ 15ನೇ ತ್ವರಿತ 
ವಿಲೇವಾರಿ ನ್ಯಾಯಾಲಯದ ಎಸ್. ಸಿ. ನಂ . 520/ 2011ರ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು 
ಶ್ರೀಮತಿ ಆರ್. ಎಸ್ . ಜಯಶ್ರೀ , ವಕೀಲರು, ನಂ . 43/3 -1, 1ನೇ ಮುಖ್ಯರಸ್ತೆ, ಪ್ರಾಪ್ತಿ , ಅತ್ತಿಗುಪ್ಪೆ, ವಿಜಯನಗರ, 2ನೇ ಹಂತ, ಬೆಂಗಳೂರು-560 040 
ಇವರನ್ನು ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


ವಿಶೇಷ ಸರ್ಕಾರಿ ಅಭಿಯೋಜಕರ ಸಂಭಾವನೆ / ವೆಚ್ಚವನ್ನು ಅರ್ಜಿದಾರರಾದ ಶ್ರೀಮತಿ ಬೋಜಮ್ಮ ಕೋಂ ಲೇ , ಗಣಪತಿ, ತಾಕೇರಿ ಗ್ರಾಮ 
ಸೋಮವಾರಪೇಟೆ ತಾಲ್ಲೂಕು, ಕೊಡಗು ಜಿಲ್ಲೆ, ಇವರೇ ಭರಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಹೆಚ್ . ಕೆ. ನಿಂಗಪ್ಪ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು ಬಿ ). 


ಪಿ . ಆರ್ , 1133 


ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಇಡಿ 210 ಡಿಜಿಎಂ 2011, ಬೆಂಗಳೂರು, ದಿನಾಂಕ : 3ನೇ ಜುಲೈ, 2012 . 
ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಗ್ರೂಪ್-ಎ ಕಿರಿಯ ಶ್ರೇಣಿಯ ಶಿಕ್ಷಣಾಧಿಕಾರಿ ವೃಂದದ ಹುದ್ದೆಯಲ್ಲಿ ನಿಯಮ -32ರಡಿ ಸ್ವತಂತ್ರ 
ಪ್ರಭಾರದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಶ್ರೀ ಜಿ. ಎಂ . ವೃಷಭೇಂದ್ರಯ್ಯ , ಕ್ಷೇತ್ರ ಶಿಕ್ಷಣಾಧಿಕಾರಿ, ಸಿಂಧನೂರು ತಾಲ್ಲೂಕು, ರಾಯಚೂರು ಜಿಲ್ಲೆ ಇವರಿಗೆ 
ಗ್ರೂಪ್- ಎ ಕಿರಿಯ ವೇತನ ಶ್ರೇಣಿ ( 2012ರ ಪರಿಷ್ಕೃತ ವೇತನ ಶ್ರೇಣಿ) 28,100-50,100ರಲ್ಲಿ ಭವಿಷ್ಯವರ್ತಿಯಾಗಿ ಅನ್ವಯವಾಗುವಂತೆ ಸ್ಥಾನಪನ್ನ 
ಬಡ್ತಿ ನೀಡಿ ಅವರು ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ ಹುದ್ದೆ ಮತ್ತು ಸ್ಥಳದಲ್ಲಿಯೇ ಮುಂದುವರೆಸಿ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಶ್ರೀಪಾದು. ಹೆಚ್. ಎನ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಶಿಕ್ಷಣ ಇಲಾಖೆ (ಸಮಿತಿಗಳು ). 


ಪಿ . ಆರ್ , 1134 


೭೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೬ , ೨೦೧೨ 


ಭಾಗ - ೨ 


ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಡಿ 96 ಡಿಪಿಐ 2011 , ಬೆಂಗಳೂರು, ದಿನಾಂಕ : 07ನೇ ಜುಲೈ , 2012. 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪ ನಿರ್ದೇಶಕರು ಹಾಗೂ ತತ್ಸಮಾನ ವೃಂದದ ಅಧಿಕಾರಿಯಾದ ಶ್ರೀ ಎಂ . ಮಹಮದ್ ಬಷೀರ್, 
ಪ್ರಾಂಶುಪಾಲರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಕೋಲಾರ , ಇವರಿಗೆ ವೇತನ ಶ್ರೇಣಿ ರೂ . 20025 - 28275ರ ಸಹ ನಿರ್ದೇಶಕರು ಹಾಗೂ 
ತತ್ಸಮಾನ ವೃಂದದ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ, ಸಹ ನಿರ್ದೇಶಕರು ( ಶಾಲಾ ಶಿಕ್ಷಣ), ಆಯುಕ್ತರ ಕಚೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಬೆಂಗಳೂರು ಇಲ್ಲಿ ಖಾಲಿ ಇರುವ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಶ್ರೀಪಾದು. ಹೆಚ್. ಎನ್. 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಶಿಕ್ಷಣ ಇಲಾಖೆ ( ಆಡಳಿತ ). 


ಪಿ . ಆರ್ . 1135 


HIGH COURT OF KARNATAKA 

NOTIFICATION 
No. GOB(1) 36 /2011, Bangalore, Dated 20th July , 2012, 


The functional promotion to the following District Judges (Selection Grade) as District Judge (Super Time Scale ) 
is granted in terms of the Government Order No. LAW 26 LAC 2005 dated : 22 -04- 2006 in the pay scale of Rs. 70290 -1540 - 76450 
with effect from the dates mentioned against their names : 


Sl. No . 


Name and designation of the Officer 


Date of entry into the 
cadre of District Judges 

(Selection Grade ) 


Date of grant of functional 
promotion to the cadre of 

Super Time Scale 


3 . 


17 - 06 -2003 


01- 12- 2010 


2 


01- 06-2005 


01- 01- 2011 


01 -07 -2006 


07- 04- 2011 


Sri Gunaki Narendrakumar Basavaraj, Prl. 
District and Sessions Judge, Udupi 
Sri M . S. Balakrishna, Presiding Officer , 
Industrial Tribunal, Bangalore . 
Sri S . M . Shivanagoudar, District Judge, 
OOD , Additional Secretary to Government, 
Department of Law , Justice and Human 
Rights, Vidhana Soudha, Bangalore 
Sri Sreenivas Harish Kumar, Prl. District 
and Sessions Judge, Chitradurga . 
Sri Shrikant Babaladi, District Judge , OOD , 
Member, Karnataka Appellate Tribunal, 
M . S . Building Bangalore . 
Sri John Michael Cunha, Prl. Judge, Family 
Court , Bangalore . 
Sri Basavaraj Andanagouda Patil, Prl. 
District and Sessions Judge , Chikamagalur. 


27-05-2007 


01 - 07 - 2011 


27- 05-2007 


01-08-2011 


27- 05 -2007 


01 -12- 2011 


27-05 -2007 


24- 02- 2012 


By Order of the High Court , 

P . KRISHNBHAT , 
Registrar General 


P . R . 1136 


